ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು 


ಪ್ರಶ್ನೆ ಸಂಖೆ 


ಪ್ರಶ್ನೆ ್ಯೈ 274 


: ಶ್ರೀ ಸುನೀಲ್‌ ವಲ್ಯಾಪುರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ : 03-02-2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 

3 ಪಕೆ 

ಸಂ. ಅಣ್ನ l ಉತರ 

ಅ) | ರಾಜ್ಯದಲ್ಲಿ ಎಷ್ಟು ಗೋಮಾಳ ಜಮೀನು] ರಾಜ್ಯದಲ್ಲಿ ಒಟ್ಟು 1.42,690-04.09 `ಎ/ಗುಂ ವಿಸ್ತೀರ್ಣದ 
ಲಭ್ಯವಿದೆ; (ಜಿಲ್ಲಾವಾರು ವಿವರ | ಗೋಮಾಳ ಜಮೀನು ಇರುತ್ತದೆ. 
ನೀಡುವುದು) (ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ). 

ಆ) [ಈ ಜಮೀನುಗಳ ಮಂಜೂರಾತಿ ಗೋಮಾಳ ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು, 
ಮಾಡಲು Ke ಅನುಸರಿಸುವ | 1966ರ ನಿಯಮ 971(1)ರಡಿಯಲ್ಲಿ ಜಾನುವಾರುಗಳಿಗೆ 
ಮಾನದಂಡಗಳೇನು; ಅನುಗುಣವಾಗಿ ಮೀಸಲಿರಿಸಿದ ನಂತರ. ಉಳಿಯುವ ಗೋಮಾಳ 

ಜಮೀನನ್ನು ನಿಯಮ 97(4)ರಡಿ ಗೋಮಾಳ ಶೀರ್ಷಿಕೆಯಿಂದ 
ತಗ್ಗಿಸಿ ಸರ್ಕಾರದ ಉದ್ದೇಶಗಳಿಗೆ ಕಾಯ್ದಿರಿಸಬಹುದಾಗಿದೆ. 

ಇ) ಕಂದಾಯ ಇಲಾಖೆಗೆ ಸೇರಿದ ಒಟ್ಟು 30433-3110 ಎಗುಂ ವಿಸ್ತೀರ್ಣದ ಜಮೀನು 
ಭೂಮಿಯನ್ನು ಕೆಲವರು ಒತ್ತುವರಿ | ಒತ್ತುವರಿಯಾಗಿರುತ್ತದೆ. 
ಮಾಡಿರುವುದು ಸರ್ಕಾರದ ಗಮನಕ್ಕೆ p 
ಬಂದಿದೆಯೇ; ಬಂದಿದ್ದಲ್ಲಿ, ಎಷ್ಟು 
ವಿಸ್ತೀರ್ಣ ಒತ್ತುವರಿಯಾಗಿರುತ್ತದೆ; j \ 

ಕ) | ಒತ್ತುವರಿ ತೆರವುಗೊಳೆಸಲು" ರಾಜ್ಯದೆ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ 


ಕೈಗೊಂಡಿರುವ ಕ್ರಮಗಳೇನು? 


ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಲು ಕಾರ್ಯ 
ಪಡೆಗಳನ್ನು ರಚಿಸಲಾಗಿದ್ದು, ಅದರಂತೆ ಎಲ್ಲಾ ಜಿಲ್ಲಾಧಿಕಾರಿಗಳು 


ಕಾಲಬದ್ಧ ಕ್ರಿಯಾ ಯೋಜನೆ ಸಿದ್ಧಪಡಿಸಿಕೊಂಡಿದ್ದು, ಒತ್ತುವರಿ 
ಆಗಿರುವ ಸರ್ಕಾರಿ ಜಮೀನುಗಳನ್ನು ತೆರವುಗೊಳಿಸಲು 
ಕ್ರಮವಹಿಸಲಾಗುತ್ತಿದೆ. 


ಒತ್ತುವರಿ ಪ್ರಕರಣಗಳನ್ನು ಸಮರ್ಥವಾಗಿ ತಡೆಯುವ ಸಲುವಾಗಿ 
ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವನ್ನು 
ರಚಿಸಿದ್ದು, ವಿವಿಧ ನ್ಯಾಯಾಲಯಗಳಲ್ಲಿ ಒತ್ತುವರಿಗೆ ಂಬದದಿನಿದಂತೆ 
ಬಾಕಿ ಇರುವ ಎಲ್ಲಾ ಪ್ರಕರಣಗಳನ್ನು ವಿಶೇಷ ನ್ಯಾಯಾಲಯಕ್ಕೆ 
ವರ್ಗಾಯಿಸಲು ಎಲ್ಲಾ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, 
ವರ್ಗಾವಣೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ ಹಾಗೂ ಒತ್ತುವರಿದಾರರ 
ಸ ಗ ಭೂ ಕಂದಾಯ ಕ 1964 ಕಲಂ 192-ಎ 


ಸಂಖ್ಯೆ: ಆರ್‌ಡಿ 25 ಎಲ್‌ಜಿಕ್ಕ್ಯೂ 2021 


್ರ ಕ್ರ () 
ಈ ಅಶೋಕ ೫ 
( ) 


ಕಂದಾಯ ಸಚಿವರು. 


ಒಟ್ಟು ಗೋಮಾಳ ಜಮೀನಿನ 


ಎಸ್ತೀರ್ಣ ಜಮೀನಿನ ಒತ್ತುವರಿ ವಿಸ್ತೀರ್ಣ 


ಬನನ 
17898-1509 2240-120.00 
ಪನ್‌ 


5986-25.00 


28245-00.00 


2968-28.00 


ನ EE EE 


2934-07.00 


10416-31.90 


pe 
0 
ಜಿ 
£ 
w 
fd 
< 
- 


Cs 


| 
al 


p ೫) £ 
AR: 


ಯಾದಗಿರಿ 


